ಕರ್ನಾಟಕ ವಿಧಾನಪರಿಷತ್‌ 


ಚುಕ್ಕೆ ಗುರುತಿಲ್ಲದ" ಪ್ರಶ್ನೆ ಸಂಖೆ : 541 


ಸದಸ್ಯರ ಹೆಸರು 


ಉತ್ತರಿಸುವವರು 


ಉತ್ತರಿಸಬೇಕಾದ ದಿನಾಂಕ 


ಲ್ಲ % 


ಶೀ.ಹೆಚ್‌.ರಮೇಶ ಗೌಡ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ, ವಿಕಲಚೇತನರ 
ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


11-12-2020 


ಕ.ಸಂ 
Ko 


[Col 


ಶ್ನೆ 


ಉತ್ತರ 


@ 


ಶೈಕ್ಸಣಿಕವಾಗಿ ಹಿಂದುಳಿದಿರುವ ತುಮಕೂರು 
ಜಿಲ್ಲೆಯ ಸುಮಾರು 846 ಅಂಗನವಾಡಿಗಳಿಗೆ 
ಸ್ವಂತ ಕಟ್ಟಡವಿಲ್ಲದಿರುವುದು ಹಾಗೂ ಬಹುತೇಕ 
ಅಂಗನವಾಡಿಗಳು ಶಿಥಿಲಾವಸ್ಥೆಯಲ್ಲಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 


ಹೌದು. 


ತುಮಕೂರು 
ಗ್ರಾಮೀಣ ಪ್ರದೇಶದ ಮಕ್ಕಳು ಕಲಿಯುತ್ತಿರುವ 
ಅಂಗನವಾಡಿ ಕಟ್ಟಿಡಗಳಲ್ಲಿ ಶೌಚಾಲಯ, ಕುಡಿಯುವ 
ನೀರು ಮುಂತಾದ ಮೂಲಭೂತ 
ಸೌಕರ್ಯಗಳಿಲ್ಲದಿರುವುದು ಗಮನಕ್ಕೆ 
ಬಂದಿದೇಯೇ; 


ಸರ್ಕಾರದ 


ಜಲ್ಲೆಯ ಸುಮಾರು 14 ಲಕ್ಸ್‌ 


ಬಂದಿದ್ಮಲ್ಲಿ ಈ ಅಂಗನವಾಡಿಗಳ ಅಭಿವೃದ್ಧಿಗೆ 
ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; ನಿವೇಶನ 
ರಹಿತ ಅಂಗನವಾಡಿಗಳಿಗೆ ಶೀಘ್ರ ನಿವೇಶನ 
ನೀಡುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; 
(ಮಾಹಿತಿ ನೀಡುವುದು) 


ಅ).ತುಮಕೂರು ಜಿಲ್ಲೆಯಲ್ಲಿ 846 ಅಂಗನವಾಡಿ. 
ಕೇಂದ್ರಗಳಿಗೆ ಸ್ವಂತ/ಸರ್ಕಾರಿ ಕಟ್ಟಿಡಗಳಿರುವುದಿಲ್ಲ. 
ನಿವೇಶನ ಮತ್ತು ಅನುದಾನದ ಲಭ್ಯತೆ ಆಧಾರದ ಮೇಲೆ 
ಕಟ್ಟಿಡ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು. 


18 ಕಟ್ಟಿಡಗಳು ಶಿಥಿಲಾವಸ್ಥೆಯಲ್ಲಿದ್ದು, ಇವುಗಳನ್ನು 
ಶಾಲೆ/ಬಾಡಿಗೆ ಕಟ್ಟಿಡಗಳಿಗೆ ವರ್ಗಾಯಿಸಲಾಗಿದೆ. 
ಅ). 134 ಅಂಗನವಾಡಿ ಕೇಂದ್ರಗಳಿಗೆ ಶೌಚಾಲಯ 


ನಿರ್ಮಾಣ ಮಾಡಲು ಇಲಾಖೆಯಿಂದ ರೂ.12000/- ದಂತೆ 
ಅನುದಾನ ಬಿಡುಗಡೆಯಾಗಿದ್ದು, ಉಳಿಕೆ ರೂ.28000/- 
ಗಳನ್ನು ಬಿಡುಗಡೆ ಮಾಡಲು ಸ್ವಚ್ಚ ಭಾರತ ಮಿಷನ್‌(ಗ್ರಾ) 
ಇವರನ್ನು ಕೋರಲಾಗಿದೆ. ಜಲಜೀವನ್‌ ಮಿಷನ್‌ 
ಯೋಜನೆಯಡಿಯಲ್ಲಿ 1512 ಕೇಂದ್ರಗಳಿಗೆ ನೀರಿವ 
ಸಂಪರ್ಕವನ್ನು ಕಲ್ಪಿಸಲು ಕ್ರಮ ವಹಿಸಲಾಗುತ್ತಿದೆ. 


ಇ).ನಿವೇಶನ ಅಗತ್ಯವಿರುವ 577 ಕೇಂದ್ರಗಳಿದೆ ನಿವೇಶನ 
ನೀಡುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಎಲ್ಲಾ 
ತಹಶೀಲ್ದಾರ್‌, | ಪಂಚಾಯಿತಿ 
ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ 
ಮುಖ್ಯಾಧಿಕಾರಿಗಳು ನಗರಸಭೆ/ಪುರಸಭಗಳಿಗೆ 
ಕೋರಲಾಗಿದ್ದು, ಈವರೆವಿಗೂ 28 ನಿವೇಶನಗಳನ್ನು 


ಈಾಲ್ಲೂಕಂ ತಾಲ್ಲೂಕು 
[3 ಸ್ಟ 


| ಪಡೆಯಲಾಗಿರುತ್ತದೆ. ' 


2/- 


p 
ಶಿ ¢ 
ಈ ಪ್ರಸ್‌ ಸಾಲಿನಲ್ಲಿ ಮನಾ ಸ್ಯಾಂ ಹನ ಪಡುಗಡಗ[ಎರ್ಷ್‌ಡಾ. 
ಕಾರ್ಯಕ್ರಮಗಳು, ಮಕ್ಕಳ ಕಾರ್ಯಕ್ರಮಗಳು ಸಂ ರೂ.ಲಕ್ಷಗ | ಲಕ್ಟಗಳಲಿ) 
ಹಾಗೂ ಸಾಮಾಜಿಕ ರಕ್ಸಣಾ ಕಾರ್ಯಕ್ರಮಗಳಿಗೆ ” } - ಳಲಿ) 
ಮೀಸಲಿಟ್ಟ ಹಣವೆಷ್ಟು ಎಷ್ಟು ಹಣ]|] | |ಸ್ರೀಶಕ್ತಿ NR 
ಬಳಕೆಯಾಗಿದೆ (ಸಂಪೂರ್ಣ ವಿವರ ನೀಡುವುದು) (ಹೊ.ಗುಂ.ಸುತ್ತುನಿಧಿ) 
, |ಈ-ವಿಅಕ್ಸ್‌ 7740 7720 
(ಕಂ.ಆ.ಗೌ.ಧನ) 
ಬಾಲ್ಯವಿವಾಹ ನಿಷೇಧ 0.00 0.00 . 
3 
ಕಾಯ್ದೆ 
4 ಪೋಷಣ್‌ ಅಭಿಯಾನ್‌ 73 7274 
5 ಮಾತೃವಂದನ 20.04 20.04 


6 | ಪೂರಕ ಪೌಷ್ಟಿಕ ಆಹಾರ 4655.16 3326.88 


EE ಜೊಲ್ಲೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತುವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಸಂಖ್ಯೆ ಮಮ 227 ಐಸಿಡಿ 2020 


